ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಉತ್ತರಿಸುವ ದಿನಾಂಕ 


: 360 

: ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) ” 
: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 11-12-2020 


le 
ಪ 


Ks 


ಗ್ರಾಮಗಳಾದ 
ಕೆ.ಗುಂಡಾಪುರ, ಕಾಂಚಿಳ್ಳಿ ಜಲ್ಲಿಪಾಳ್ಯ, 
ಗೋಪಿನಾಥ, ಗೂಳ್ಯ, ಚಂಗವಾಡಿ, ನಂಜೇ 
ಒಡೆಯರದೊಡ್ಡಿ, .ನಾಗನತ್ವ ಭೈರನತ್ತ, 
ತೋಮಿಯರ್‌ ಪಾಳ್ಯ, ದಿನ್ನಳ್ಳಿ ಮೀಣ್ಕಂ, 
ಅರಬಗೆರೆ, ಕುರಟ್ಟಿ ಹೊಸೂರು, ಕೆಂಪಯ್ಯನ 
ಹಳ್ಳಿ, ಸತ್ತಾರ್‌ ಮೇಡು ಮೊದಲಾದ 
ಗ್ರಾಮಗಳಿಗೆ ಸೂಕ್ತ ಸಾರಿಗೆ ಬಸ್‌ ಸೌಲಭ್ಯ 
ಇಲ್ಲದೆ, ಗ್ರಾಮಸ್ಥರಿಗೆ ತೀವ್ರ 
ಅನಾನುಕೂಲವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಹನೂರು ತಾಲ್ಲೂಕಿನ ಕಾಡಂಚಿನ ಗ್ರಾಮಗಳಾದ 
| ಕೆ.ಗುಂಡಾಪುರ, ಕಾಂಚಿಳ್ಳಿ, ಜಲ್ಲಿಪಾಳ್ಯ, ಗೋಪಿನಾಥ, 
ಚಂಗವಾಡಿ, ನಂಜೇ ಒಡೆಯರದೊಡ್ಡಿ, ದಿನ್ನಳ್ಳಿ. 
ಮೀಣ್ಯಂ, ಕುರಟ್ಟ ಹೊಸೂರು, ಕೆಂಪಯ್ಕನ ಹಳ್ಳಿ 
ಸತ್ತಾರ್‌ ಮೇಡು ಗ್ರಾಮಗಳಿಗೆ ಚಾಮರಾಜನಗರ 
ವಿಭಾಗದ ಕೊಳ್ಳೇಗಾಲ ಘಟಕದ ವತಿಯಿಂದ 
ಅನುಸೂಚೆ ಸಂಖ್ಯೆ 7, 9, 108/09, 4ಎಬಿ, 55, 
"92/93, 65, 67/68, 80, 71, 86, 123, | ಮತ್ತು 
134ರಲ್ಲಿ ಸಾರಿಗೆ ಸೌಲಭ್ಯ : ಕಲ್ಪಿಸಲಾಗಿರುತ್ತದೆ. 
ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಅಲಗುಮೂಲೆ, ಗೂಳ್ಯ, ನಾಗನತ್ತ, ಬೈರನತ್ತ 
ತೋಮಿಯರ್‌ ಪಾಳ್ಯ ಮತ್ತು ಅರಬಗೆರೆ ಗ್ರಾಮಗಳಿಗೆ 


ಕೊರೊನಾ ಲಾಕ್‌ಡೌನ್‌ ಪರಿಸ್ಥಿತಿಯ 
ನಂತರ ಈ ಗ್ರಾಮಗಳಿಗೆ ಬಸ್‌ಗಳು 
ಸಂಚರಿಸದೆ ಇರುವುದರಿಂದ ಗ್ರಾಮೀಣ 
ಜನರು ಗೂಡ್ಸ್‌ ಟೆಂಪೋ, ಪ್ಯಾಸೆಂಜರ್‌ 
ಆಟೋಗಳನ್ನು ಪ್ರಯಾಣಕ್ಕೆ 
ಆಶ್ರಯಿಸಬೇಕಾಗಿ ಬಂದಿದ್ದು, ಅಪಾಯಕಾರಿ 
ಪರಿಸ್ಥಿತಿಯಲ್ಲಿ ಸಂಚರಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಸಾರಿಗೆ ಸೌಲಭ್ಯ ಕಲ್ಲಿಸಲಾಗಿರುವುದಿಲ್ಲ. 


ಪ್ರಸ್ತುತ ಲಾಕ್‌ಡೌನ್‌ ಸಡಿಲಗೊಂಡಿರುವುದರಿಂದ 
ಸಾರಿಗೆಗಳನ್ನು ಲಾಕ್‌ಡೌನ್‌ ಪೂರ್ವದಲ್ಲಿ ಇದ್ದಂತೆ 
ಆಚರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿರುತ್ತದೆ. 


ಅಲಗುಮೂಲೆ, ಗೂಳ್ಯ, ನಾಗನತ್ವ ಭೈರನತ್ತ 
ತೋಮಿಯರ್‌ ಪಾಳ್ಯ, ನಂಜೆ ಒಡೆಯರದೊಡ್ಡಿ ಮತ್ತು 
ಅರಬಗೆರೆ ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ ಕಲ್ಲಿಸುವ ಬಗ್ಗೆ 
ಸೂಕ್ತ ಮಾರ್ಗ ಸಮೀಕ್ಷೆ ಕೈಗೊಂಡು, ಬಾರಿ ವಾಹನಗಳ 
ಆಚರಣೆಗೆ ಯೋಗ್ಯ ರಸ್ತೆ ಸೌಲಭ್ಯವಿದ್ಧಲ್ಲಿ, ಪರಿಶೀಲಿಸಿ 


ಬಂದಿದ್ದಲ್ಲಿ, ಈ ಕಾಡಂಚಿನ ಗ್ರಾಮಗಳ 
ಜನರ ಅನುಕೂಲಕ್ಕೆ ತಕ್ಕಂತೆ ಸಾರಿಗೆ 
ಬಸ್‌ಗಳು ಸಂಚರಿಸುವಂತೆ ಮಾಡಲು 
ಸರ್ಕಾರ ಕ್ಷಮ ತೆಗೆದುಕೊಳ್ಳುವುದೇ? 


ಮುಂದಿನ ದಿನಗಳಲ್ಲಿ ಸಾರಿಗೆ. ಸೌಲಭ್ಯ 
ಕಲ್ಪಿಸಲಾಗುವುದು. 


: ಟಿಡಿ 253 ಟಿಸಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


Lc 360 (508) 


ಅನುಬಂಧ - 'ಅ' 


ಕ್ರಸಂ ಗ್ರಾಮಗೆಳು ಘಟಕ ಅಸುಸೂಚಿ ಸುತ್ತುವಆ ಕೊಳ್ಳೇಗಾಲ 
ಲ ಸಂಖ್ಯೆ' ಸಂಖ್ಯೆ ನಿರ್ಗಮನ 
ಸಮಯ 
1 ಕಗೆಂಡಾಪುರೆ. ಕೊಳ್ಳೇಗಾಲ Da 7 A 2 ky 5, 64ರ 
2 `ತಾ೦ಚೆಳ್ಟ, ಕೊಳ್ಳೇಗಾಲ — Bo, 1645 
Fe ಜಣ್ಲಪಾಳ್ಕ, ಹೊಳ್ಳೇಗಾಲ 9, 108/109 ೦73೦. 583೦, 
ಘು | k 1330. 18೦೦ 
4 ಗಸೋಪನಾಥ | ಕೊಳ್ಳೇಗಾಲ] 4ಐಜಿ UB `ರಕಔಂ, 1636 
ಪ" ಚಂಗವಾಡಿ, ಫೊಳ್ಳೇಗಾಲ | 56. SHOE U8 Hao. 
153೦, 1915. 
[2 ದಿನ್ನೆಳ್ಛ, ಹೊಳ್ಳೇಗಾಲ 6587/68 | ದ್‌್‌ ೦7೩5 1530 
IW ಮೀಣ್ಯಂ, ಕೊಳ್ಳೇಗಾಲ | 65. 67/68 ಸ್‌ ರರ ರತರಿ 
1845, 
ಕ" ಕುರ್ಕ ಹೊಸೂರು, ಕೊಳ್ಳೇಗಾಲ =e) 2 5706, 1880 
[ ಕೆಂಪಯ್ಯಾನ ಹಳ್ಳ. ಕೊಳ್ಳೇಗಾಲ FN 4 T5766, 0736 
1315, 1730 
57 ಸತ್ತಾರ್‌ ಮೇಡು 'ಫೊಳ್ಳೇಗಾಲ| 71 80, 86. 3 ರ640, 673ರ," 
13 
1030. 


ಮುಖ್ಯ ಸಂಚಾಡಿ-ಫ್ಯಪಸ್ಥಾಪಕೆರು (ಕಾ) 


